> 
5 


ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು : ಶ್ರೀಸಿ. ಎಂ ಇಬ್ರಾಹಿಂ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ * 328 

ಉತ್ತರಿಸಬೇಕಾದ ದಿನಾಂಕ * 15122021 

ಉತ್ತರಿಸಬೇಕಾದ ಸಚಿವರು : ಮಾನ್ಯ ಪಶುಸಂಗೋಪನೆ ಸಚಿವರು. 


ಉತ್ತರ 


ಪಶುಸಂಗೋಪನೆ ಇಲಾಖೆಯಿಂದ 
ರೈತರಿಗೆ ಸಿಗುವ ಯೋಜನೆಗಳು 
ಯಾವುವು; (ವಿವರ ಒದಗಿಸುವುದು) 


2021-22 ನೇ ಸಾಲಿನಲ್ಲಿ ಪಶುಸಂಗೋಪನೆ ಇಲಾಖೆಯ ವತಿಯಿಂದ ರೈತರಿಗೆ 
ಸಿಗುವ ಯೋಜನೆಗಳ ವಿವರಗಳನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಪಶುಭಾಗ್ಯ ಯೋಜನೆಯ 
ಫಲಾನುಭವಿಗಳ ಆಯ್ಕೆಯ 
ಮಾನದಂಡವೇನು; 


1. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಠ ಪಂಗಡದ ಮತ್ತು ಇತರೆ ಜನಾಂಗದ 
ಕೂಲಿ ಕೃಷಿ ಕಾರ್ಮಿಕರು ಭೂರಹಿತರು ಮತ್ತು ಆರ್ಥಿಕವಾಗಿ 
ಹಿಂದುಳಿದ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುವುದು. 

2. ಸರ್ಕಾರದ ನಿಯಮಗಳಂತೆ ಮಹಿಳೆಯರಿಗೆ (ಶೇ.33.3), ವಿಶೇಷ 
ಚೇತನರಿಗೆ (ಶೇ .3) ಆಧ್ಯತೆ ನೀಡಲಾಗುವುದು. 

3. ಪರಿಶಿಷ್ಠ ಜಾತಿ / ಪರಿಶಿಷ್ಟ ಪಂಗಡ ಫಲಾನುಭವಿಗಳು RD No. 
ಇರುವ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಹೊಂದಿರಬೇಕು. 

4. ಇತರ ಜನಾಂಗದ ಫಲಾನುಭವಿಗಳು ಬಿ.ಪಿ.ಎಲ್‌ ಕಾರ್ಡ್‌ 
ಕಡ್ಡಾಯವಾಗಿ ಹೊಂದಿರಬೇಕು. 

5. ಅರ್ಜಿದಾರರು FRUITS ತಂತ್ರಾಂಶದಲ್ಲಿ ನೊಂದಾಯಿಸಿರಬೇಕು. 

6. ವಿಧಾನಸಭಾ ಕ್ಷೇತ್ರದ ಶಾಸಕರ ಅಧ್ಯಕ್ಷತೆಯ ತಾಲ್ಲೂಕು ಮಟ್ಟದ ಆಯ್ಕೆ 
ಸಮಿತಿ ಸಭೆಯಲ್ಲಿ ಅರ್ಹಫಲಾನುಭವಿಗಳನ್ನು ಆಯ್ಕೆ 
ಮಾಡಲಾಗುವುದು. 


ಬಂದಿರುವುದಿಲ್ಲ. 


ವಾಣಿಜ್ಯ 
ಬ್ಯಾಂಕುಗಳಲ್ಲಿ ಸಾಲ ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಹೌದಾದಲ್ಲಿ, ಈ ಬಗ್ಗೆ ಮುಂದಿನ 
ಕ್ರಮವೇನು? 


ಇ-ಪಸಂಮೀ 306 ಸಲೆವಿ 2021 


ಅನುಬಂಧ-1 
(ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ: 328 ಕ್ಕೆ ಸಂಬಂಧಿಸಿದಂತೆ) 


ಪಶುಪಾಲನಾ ಮತ್ತು ಪಶುವೈದ್ಯಕೀಯಸೇವಾ ಇಲಾಖೆಯಿಂದ ಪಶುಸಂಗೋಪನೆಯ ಅಭಿವೃ ದ್ದಿಗಾಗಿ [of 
ಕೆಳಕವಿದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ವಿವರ 


sill) ಯೋಜನೆ 


ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಮ 
ಫಲಾನುಭವಿಗಳಿಗೆ ಹಾಲು ಕರೆಯುವ ಯಂತ್ರ ಮತ್ತು 
ಹಸುಗಳ ನೆಲ ಹಾಸು ಇವುಗಳನ್ನು ಶೇ.90 ರ 
ಸಹಾಯಧನದೊಂದಿಗೆ ವಿತರಿಸಲಾಗುವುದು. 


1 ಅನುಸೂಚಿತ ಜಾತಿಗಳ ಉಪಯೋಜನೆ 
ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ 
2013ರ ಅನ್ವಯ ಬಳಕೆಯಾಗದ ಮೊತ್ತ 


) ಕರ್ನಾಟಕ ಕುರಿ ಮತ್ತು ಕುರಿ ಉಣ್ಣೆ 


ನಿಗಮದಲ್ಲಿ ನೊಂದಣಿಯಾಗಿರುವ ಕುರಿ ಮತ್ತು ಉಣ್ಣೆ 
ಅಭಿವೃದ್ಧಿ ನಿಗಮ ನಿಯಮಿತ: 


ಉತ್ಪಾದಕರ ಸಹಕಾರಸಂಘಗಳ ಪರಿಶಿಷ್ಠ ಪಂಗಡದ 
ಸದಸ್ಯರುಗಳಿಗೆ 6+1 ಕುರಿ/ಮೇಕೆ ಘಟಕ ವಿತರಿಸುವುದು, 
ವಲಸೆ ಕುರಿಗಾಗರಿಗೆ ಸಂಚಾರಿ ಟೆಂಟ್‌, ಸೋಲಾರ್‌ 
ಟಾರ್ಚ್‌, ರಬರ್‌ ಪ್ಲೊರ್‌ ಮ್ಯಾಟ್‌ ಮತ್ತು ರೇನ್‌ ಕೋಟ್‌ 
ಸೇರಿದಂತೆ ಪರಿಕರಗಳ ಕಿಟ್‌ಗಳ ವಿತರಣೆ 
ಮಾಡಲಾಗುವುದು. 

ಕುರಿಗಾರರಿಗೆ`ವೈಜ್ಞಾನಿಕ ಕುರಿ ಸಾಕಾಣಿಕೆಯಲ್ಲಿ ತರಬೇತಿ 
ನೀಡಲಾಗುವುದು. 


_ 


3 ರಾಷ್ಟ್ರೀಯ ಜಾನುವಾರು ಮಿಷನ್‌ 
(ಕೇಂದ ಪುರಸ್ಕಕೃತ ಯೋಜನೆ): 


ಜಾನುವಾರು ವಿಮಾ ಯೋಜನೆ, 


ಅಪುತೆ ] 
4 | ಮುಖ್ಯ ಮಂತ್ರಿಗಳ ನೇವನ ಯೋಜನೆ ಆರ್‌ ಕೆವಿವೈ, ಅನುದಾನದಲ್ಲಿ ಕೃಷಿಕಾರ್ಮಿಕರು, 
ವಿಧವೆಯರು, ದೇವದಾಸಿಯರು, ನಿರ್ಗತಿಕ 
ಮಹಿಳೆಯರಿಗೆ ಸ್ಥಾವಲಂಬಿ ಜೀವನವನ್ನು ನಡೆಸಲು 
ಹೈನು ಘಟಕ, ಕುರಿ/ಮೇಕೆ ಘಟಕ ಮತ್ತು ಹಂದಿಘಟಕ 
ಸ್ಥಾಪನೆಮಾಡಲು ಸಹಾಯಧನ ನೀಡಲಾಗುತ್ತಿದೆ. 


ಇ ಅಮತಸಿರಿ €e ಇಲಾಖೆಯ ಎಲ್ಲಾ ಜಾನುವಾರು ಕ್ಷೇತ್ರಗಳಲ್ಲಿ ಹುಟ್ಟುವ 
ಹೆಚ್ಚುವರಿ ಹೇಣ್ಣುಕರುಗಳನ್ನು/ ಕಡಸುಗಳನು / 
ಹಸುಗಳನ್ನು ಪುಸ್ತಕ ಬೆಲೆಯ ಶೇಕಡ 25 ರಂತೆ 
ಜಿಲ್ಲೆಯ ರೈತರಿಗೆ, ದೇವದಾಸಿಯರಿಗೆ, ವಿಧವೆಯರಿಗೆ, 
ಶವಸಂಸ್ಕಾರ ಕಾರ್ಮಿಕರಿಗೆ ವಿತರಣೆ 
ಮಾಡಲಾಗುವುದು. 


7 


'| ಹಾಲು ಉತ್ಪಾದಕರಿಗೆ ಉತ್ತೇಜನ: 


ಆರ್‌. ಐ.ಡಿ.ಎಫ್‌. ಯೋಜನೆ 


ರಾಷ್ಟ್ರೀಯ ಕೃತಕ 
ಕಾರ್ಯಕ್ರಮ (NAIP) 


ಗರ್ಭಧಾರಣೆ 


ಹಾಲು ಉತ್ಪಾದನೆಗೆ ಉತ್ತೇಜನ ನೀಡಲು 

ಕರ್ನಾಟಕ ಹಾಲು ಮಹಾಮಂಡಳಿಗೆ ಹಾಲು 
ಸರಬರಾಜು ಮಾಡುವ ಸದಸ್ಯರಿಗೆ ಪ್ರತಿಲೀಟರ್‌ಗೆ 
ರೂ.5/- ರಂತೆ ಪ್ರೋತ್ಲಾಹಧನ ನೀಡಲಾಗುವುದು. 


ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಈ 


": ಯೋಜನೆಯಡಿ ನಬಾರ್ಡ ನೆರವನೊಂದಿಗೆ ಗ್ರಾಮೀಣ 


ಪ್ರದೇಶದಲ್ಲಿರುವ ಪಶುವೈದ್ಯ ಸಂಸ್ಥೆಗಳ ನೂತನ ಕಟ್ಟಡ 
ನಿರ್ಮಾಣ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಆರ್‌. 
ಐ.ಡಿ.ಎಫ್‌. ಟಾಂಚ್‌ 20-25 ರವರೆಗೆ 9೦06 
ಕಟ್ಟಡಗಳನ್ನು ರೂ.361.16 ಕೋಟಿ ವೆಚ್ಚದಲ್ಲಿ ನಿರ್ಮಾಣ 
ಮಾಡುತ್ತಿದ್ದು, ಇದುವರೆವಿಗೆ 626 ಕಟ್ಟಡಗಳು 
ಪೂರ್ಣಗೊಂಡಿರುತ್ತವೆ. 


ಶೇ.50 ಕ್ಕಿಂತ ಕೃತಕ ಗರ್ಭಧಾರಣೆ ಕಡಿಮೆ ಇರುವ 
ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ 
ಮಾಡಲಾಗುತ್ತಿದ್ದು, ರೈತರ ಮನೆ ಬಾಗಿಲಿಗೆ ಕೃತಕ 
ಗರ್ಭಧಾರಣಾ ಕಾರ್ಯಕರ್ತರ ಮುಖಾಂತರ ಉಚಿತ 


ಕೃತಕ ಗರ್ಭಧಾರಣೆ ಸೇವೆಯನ್ನು ಒದಗಿಸಲಾಗುತ್ತಿದೆ. 
ಪ್ರಸ್ತುತ ರಾಜ್ಯದ 17 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ 
ಜಾರಿಯಲ್ಲಿರುತ್ತದೆ. 


pI JK &* ೯೬ 


ಭಿ 6) 
ow hes ಎಲ” pi ಲ್ಲಿ ), | 'ಸನ್ಬುಪ್‌) 
G fe al 2) F 2 08 _ ತ 


